KA/ BG-GPO/2515NVPP-47/2006-2008 





ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೩ ಸಂಚಿಕೆ ೧೬ 


ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೭, ೨೦೦೮ (ಚೈತ್ರ ೨೮, ಶಕ ವರ್ಷ ೧೯೩೦) 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 16 ಹೊಸಿಪ 2008, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್‌ 2008 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) 
ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
Sl. | Name of the officer and present place 





Posting on transfer 

No. of working Sri/Smt 
1 Dr. T.D. Pawar 

SP-under orders of transfer 





Continued as SP, State Intelligence, Mysore cancelling 
posting of Sri Phanindra Singh 
from State Intelligence, Mysore 





2 Lokesh Kumar 

SP-waiting for posting 

3 Dr. D.C. Rajappa 

SP-waiting for posting 

4 B. Mahantesh 

SP, State Intelligence, Mangalore 
5 Phanindra Singh 

SP-under orders of posting to 


SP, BESCOM, Bangalore-Vacant post 





SP-lIntelligence, Mangalore-vice Sri B. Mahantesh 





Addl. SP, Gulbarga-Vacant post 





SP, DCRE, Bangalore-Vacant 

post cancelling his posting order as SP, State 
State Intelligence, Mysore 
6 B.Y. Malagatti 


Intelligence, Mysore. 
DCP, North East Division, 





SP, KPCL, Bangalore 


Bangalore-Newly created post 











V. Ganeshappa 
SP, Anti Dacoity Squad, Bellary 





SP, KPCL, Bangalore-vice 
Sri B.Y. Malagatti to be transferred 





(೨೦೯) 





೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 





ಈ ಅಧಿಸೂಚನೆಯನ್ನು ಘನತೆವೆತ್ತ ರಾಜ್ಯಪಾಲರು ಟಿಪ್ಪಣಿ ಸಂಖ್ಯೆ.ಎಜಿ/ಹೆಚ್‌ಟಿ/ಎಫ್‌/959/2008, 
ದಿನಾ೦ಕ:14.3.2008 ಅನ್ವಯ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 363 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಜ. 49 ಮಾಇಸೇ 2008, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌ 2008 
ಶ್ರೀಮತಿ ಎಂ. ಅನಿಲಕುಮಾರಿ, ಉಪ ನಿರ್ದೇಶಕರು (ವರ್ಗೀಕರಣ), ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು 
ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ನಿರ್ದೇಶಕರು, ಕೃಷಿ ಮಾರಾಟ 
ಇಲಾಖೆ, ತುಮಕೂರು ಜಿಲ್ಲೆ, ತುಮಕೂರು ಈ ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಸದರಿಯವರು ಯಾವುದೇ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 321 ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಭಾಗ-1 ಸಂಖ್ಯೆ: ಒಳ 25 ಹೊಸಪ 2008, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್‌ 2008 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ರಿಸರ್ವ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ರವರುಗಳಿಗೆ ವೇತನ ಶ್ರೇಣಿ ರೂ. 
14050-25050ಯ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 


























ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
Sl. Name of the officer and present place of working Posting on promotion 
No. Sri/Smt 

1 P. Nagaraj Dy. SP, CAR (North), Bangalore city-Vice 
RPI, DAR, Davanagere Sri H.A. Devarahooru to be transferred 

2 Eshwarappa Dy. SP, CAR (HQ), Bangalore city-Vacant 
RPl, CAR (South), post 
Bangalore city 

3 K.P. Nagaraj Dy. SP, CAR (HQ), Bangalore city- 
RPl, CAR, (HQ), Vacant post 
Bangalore city 

4 S.L. Momin Dy. SP, PTC, Nagenahalli-Vacant post 
RPI, DAR, Gulbarga 

5 Kumar. M. Dy. SP, DAR Gulbarga-Vacant post 
RPI, DAR, Chitradurga 

6 Siddaraju. 5. Dy. SP, Ex-PM Security, 
RPl, CAR (North), Bangalore city-Vacant post 
Bangalore-city 

if Sindagikar. M.A. DY. SP. CAR (North), Bangalore city-Vice 
RPl, CAR (HQ) Sri K.M. Nagarajappa to be transferred 
Bangalore city 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ೨೧೧ 





ಭಾಗ-2 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ) ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 





ಆದೇಶದವರೆಗೆ, ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 





Sl. Name of the officer and present place of working | Place recommended for posting on transfer 
No. Sri/Smt 
1 H.A. Devarahooru, Dy. SP, DAR, Dharwad-Vacant post 


ACP (Armed), CAR 
(North), Bangalore city 





2 K.H. Nagarajappa Dy. SP. DAR, Chitradurga-Vacant post 
ACP (Armed), CAR 
(North), Bangalore city 

















ಈ ಅಧಿಸೂಚನೆಯನ್ನು ಘನತೆವೆತ್ತ ರಾಜ್ಯಪಾಲರು ಟಿಪ್ಪಣಿ ಸಂಖ್ಯೆ:ಎಜಿ/ಹೆಚ್‌ಟಿ/ಎಫ್‌/952/2008, 
ದಿನಾ೦ಕ:13.3.2008 ಅನ್ವಯ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 364 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 329 ಸಅಸೇ 2007, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್‌ 2008 
ಕರ್ನಾಟಕ ಸರ್ಕಾರ ಸಚಿವಾಲಯದ ಶಾಖಾಧಿಕಾರಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಶ್ರೀ ಬಿ. ಗಂಗಾಧರ್‌ ಇವರಿಗೆ 
ದಿನಾಂಕ:16-1-2008ರಿ೦ಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 14050-350-14400-400-16800-450-19500- 
525-22650-600-25050ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗಳಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ ಹಾಲಿ ಕಾರ್ಯ 
ನಿರ್ವಹಿಸುತ್ತಿರುವ ಅಧೀನ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಶ್ರೀ ಬಿ. ಗಂಗಾಧರ್‌ ಇವರ ಜೇಷ್ಠತೆಯನ್ನು ಅಧಿಸೂಚನೆ ಸಂಖ್ಯೆ ಸಿಆಸುಇ. 329 ಸಅಸೇ 2007, ದಿನಾಂಕ: 
1-1-2008 ರನ್ವಯ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಪೂರ್ವಾನ್ವಯವಾಗಿ ಬಡ್ತಿ ಪಡೆದ ಶ್ರೀ ವಿ. ಶ್ರೀರಾಮರೆಡ್ಡಿ ಇವರ 
ಹೆಸರಿನ ನಂತರ ಕ್ರಮಸಂಖ್ಯೆ 138 ರಲ್ಲಿ ನಿಗಧಿಪಡಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 365 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಸಿಆಸುಇ 234 ಸಅಸೇ 2008, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್‌ 2008 
ವಿಷಯ : ಶ್ರೀ ಎನ್‌.ಸಿ. ಮಹದೇವ, ಚೀಫ್‌ ಮ್ಯಾನೇಜರ್‌ ಮಾರ್ಕೆಟಿಂಗ್‌ (ಡಬ್ಲ್ಯೂಎಸ್‌) ಕರ್ನಾಟಕ ಕೈಮಗ್ಗ 
ಅಭಿವೃದ್ಧಿ ನಿಗಮ ನಿಯಮಿತ, ನಿಯೋಜನೆ ಮೇಲೆ ವಿಶೇಷಾಧಿಕಾರಿ (ಆರ್ಥಿಕ) ಮುಖ್ಯ 
ಚುನಾವಣಾಧಿಕಾರಿಗಳ ಕಛೇರಿ ಇವರನ್ನು ಸೇವೆಯಿಂದ ಬಿಡುಗಡೆ ಮಾಡುವ ಬಗ್ಗೆ 
ಉಲ್ಲೇಖ : ಅಧಿಕೃತ ಜ್ಞಾಪನ ಸಂಖ್ಯೆಸಿಆಸುಇ 45 ಚುಸಿಆ 2006 ದಿನಾಂಕ:1-3-2008 
ಬೆಂಗಳೂರಿನ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತದ ಚೀಫ್‌ ಮ್ಯಾನೇಜರ್‌ ಮಾರ್ಕೆಟಿಂಗ್‌ 
(ಡಬ್ಲ್ಯೂಎಸ್‌) ಹಾಲಿ ನಿಯೋಜನೆ ಮೇಲೆ ಮುಖ್ಯ ಚುನಾವಣಾಧಿಕಾರಿಗಳ ಕಛೇರಿಯಲ್ಲಿ ವಿಶೇಷಾಧಿಕಾರಿ (ಆರ್ಥಿಕ) 


೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 





ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎನ್‌.ಸಿ. ಮಹದೇವ ಇವರನ್ನು ದಿನಾಂಕ:31-3-2008ರ ಪೂರ್ವಾಹ್ನದಿಂದ 
ಜಾರಿಗೆ ಬರುವಂತೆ ಅವರ ಸೇವೆಯನ್ನು ಮಾತೃ ಇಲಾಖೆಗೆ ಹಿಂದಿರುಗಿಸಲಾಗಿದೆ. 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 366 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 437 SAS 2008, Bangalore, Dated: 20" March 2008 

Sri Darpan Jain, IAS (KN-2001), Deputy Secretary to Government, (Budget & Resources) 
Finance Department, Bangalore is transferred with immediate effect and posted until further orders as 
Chief Executive Officer, Zilla panchayat, Dharwad vice Sri Abhiyu Singh, IFS, transferred. 

Sri Anbu Kumar, IAS (KN. 2004) Senior Assistant Commissioner, Madhugiri Sub-Division, 
Madhugiri is transferred with immediate effect and posted until further orders as Chief Executive Offizer, 
Zilla Panchayat, Shimoga in the existing vacancy. 

Sri NV. Prasad, IAS (KN-2004), Senior Assistant Commissioner Karwar Sub-Division is 
transferred with immediate effect and posted until further orders as Chief Executive Offizer, Zilla 
Panchayat, Raichur vice Sri Anees Siraj, transferred. 

Smt. C. Shikha, IAS (KN-2004), Senior Assistant Commissioner, Gadag Sub-Division is 
transferred with immediate effect and her services are placed at the disposal of Transport Department 
until further orders for being posted as Managing Director, North-Western Karnataka State Road 
Transport Corporation Dharwad. 

Smt Thulasi Maddineni. IAS (KN-2005), waiting for posting is posted with immediate effect and 
until further orders as Assistant Commissioner, Madhugiri Sub-Division, Madhugiri vice Sri Anbu Kumar, 
IAS, transferred. 

By Order and in the name of the President of India, 
P.R. 367 K.G. ANANTHA 
Under Secretary to Government, 
Department of Personnel And Administrative Reforms 
(Services-l) 
NOTIFICATION 
No. DPAR 35 SKT 2008, Bangalore, Dated: 20" March 2008 

Sri V. Shankar, KAS (Super Time Scale) Officer presently working as Commissioner, Mysore 
Urban Development Authority, Mysore is placed in additional charge of the post of Commissioner, Mysore 
City Corporation, Mysore with immediate effect and until further orders by relieving Sri P. Manivannan. 
IAS 

By Order and in the name of the President of India, 
P.R. 368 H.R. NAGENDRA 
Under Secretary to Government, 
Department of Personnel And Administrative Reforms 
(Services-2) 
NOTIFICATION 
No. DPAR 49 SFP 2008, Bangalore, Dated: 20" March 2008 

Sri G.A. Sudarshan, IFS (KN-89), Conservator of Forests, Kodagu Circle Madikeri is transferred 

with immediate effect and Dr. G.N. Srikantaiah, IFS (KN-86), Conservator of Forests (Research), Madikeri 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ೨೧೩ 





is placed in additional charge of the post of Conservator of Forests, Kodagu Circle, Madikeri until further 
orders. 
By Order and in the name of the President of India, 
P.R. 369 ASHOK. ೧. ATRE 
Under Secretary to Government, 
Department of Personnel And Administrative Reforms 
(Services-IV) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 87 ಹುಸೃಮು 2007, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್‌ 2008 

ಅರಣ್ಯ ಇಲಾಖೆಯ ಈ ಕೆಳಕಂಡ ಅಧೀಕ್ಷಕರುಗಳಿಗೆ ವ್ಯವಸ್ಥಾಪಕ ಹುದ್ದೆಗೆ (ವೇತನ ಶ್ರೇಣಿ ರೂ. 10800-20025) 
ಸ್ಥಾನಪನ್ನ ಪದೋನ್ನತಿಯನ್ನು ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 





























ಭಾಗ-1 
ಸಃ ಅಧೀಕ್ಷಕರ ಹೆಸರು ಮತ್ತು ಪ್ರಸ್ತುತ ಕೆಲಸ ವ್ಯವಸ್ಥಾಪಕರಾಗಿ ಪದೋನ್ನತಿ ನೀಡಿ ನೇಮಕ ಮಾಡಿದ ಹುದ್ದೆ 
ಸಂ ನಿರ್ವಹಿಸುತ್ತಿರುವ ಹುದ್ದೆ 
1 ಶ್ರೀಮತಿ ವಿದ್ಯಾ ಪಿ. ದತ್ತಾತ್ರೇಯ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಬೆಂಗಳೂರು-ಖಾಲಿ ಹುದ್ದೆ 
ಕಛೇರಿ, ಘಟಪ್ರಭಾ ವಿಭಾಗ, ಗೋಕಾಕ್‌ 
2 ಶ್ರೀ ಎ.ವಿ. ಕೃಪಾನಿಧಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕುಂದಾಪುರ ವಿಭಾಗ, ಕುಂದಾಪುರ -ಖಾಲಿ ಹುದ್ದೆ 
ಕಛೇರಿ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
3 ಶ್ರೀ ಶಿವಪ್ಪ ಜಿ. ಮುಂದಲಮನಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ (ಸಾಮಾಜಿಕ ಅರಣ್ಯ), ರಾಮನಗರ-ಹೊಸದಾಗಿ ಸೃಷ್ಟಿಸಿದ ಹುದ್ದೆ 
ಕಛೇರಿ, ಕೊಪ್ಪಳ ವಿಭಾಗ, ಕೊಪ್ಪಳ 
4 ಶ್ರೀ ಎಸ್‌.ಡಿ. ದಾಸ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಸಾಮಾಜಿಕ ಅರಣ್ಯ, ಚಿಕ್ಕಬಳ್ಳಾಪುರ-ಹೊಸದಾಗಿ ಸೃಷ್ಟಿಸಿದ ಹುದ್ದೆ 
ಕಛೇರಿ, ಕೋಲಾರ ವಿಭಾಗ, ಕೋಲಾರ 
5 ಶ್ರೀ ಬಾನುವೀರಪ್ಪ ಹರಿಕಂತ್ರ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಸಂಶೋಧನೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಮತ್ತು ಬಳಕೆ, ದೊರೆಸಾನಿಪಾಳ್ಯ-ಖಾಲಿ ಹುದ್ದೆ 
ಕಛೇರಿ, ಯಲ್ಲಾಪುರ ವಿಭಾಗ, ಯಲ್ಲಾಪುರ 








ಭಾಗ-2 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಅಪಜೀ 71 ಹುಸೃಮು 2006, ದಿನಾ೦ಕ:28-8-2007 ರನ್ವಯ ಪದೋನ್ನತಿ ಹೊಂದಿ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀಮತಿ ಕೆ. ಹೇಮಲತ, ವ್ಯವಸ್ಥಾಪಕರು ಇವರನ್ನು ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿಗಳ ಕಛೇರಿ, ಬೆಂಗಳೂರು ಇಲ್ಲಿ ಶ್ರೀ ಹೆಚ್‌.ಆರ್‌. ರಾಮಚಂದ್ರ ಇವರ ನಿಧನದಿಂದ ತೆರವಾದ ಖಾಲಿ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಭಾಗ-3 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ :ಅಪಜೀ 71 ಹುಸೃ್ಕಮು 2006, ದಿನಾಂಕ:28-8-2007ರಲ್ಲಿ ಶ್ರೀ ಎಂ. 
ಮಾಧವರಾಜು, ವ್ಯವಸ್ಥಾಪಕರು, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಛೇರಿ ಇಲ್ಲಿಗೆ ನೇಮಕಾತಿ ಮಾಡಿರುವುದನ್ನು 
ಮಾರ್ಪಡಿಸಿ, ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಚಾಮರಾಜನಗರ ವೃತ್ತ, ಚಾಮರಾಜನಗರ ಇಲ್ಲಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 370 ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 168 ಸೇಇಮು 2007, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್‌ 2008 
ಡಾ: ಬಿ.ಎಸ್‌. ಪ್ರೇಮಲೀಲಾ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ 
ಇವರು 58 ವರ್ಷಗಳ ವಯೋಮಿತಿ ತಲುಪುವ 2008ನೇ ಸಾಲಿನಲ್ಲಿ ಮುಂದೆ ಸೂಚಿಸಿರುವ ದಿನಾಂಕದಿಂದ ವಯೋ ನಿವೃತ್ತಿ 
ಹೊಂದಲು ಅನುಮತಿಯನ್ನು ನೀಡಿದೆ: 








ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಹುದ್ದೆಯ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
ಹೆಸರು 
| ಡಾ:ಬಿ.ಎಸ್‌. ಪ್ರೇಮಲೀಲಾ, 21-4-1950 30-4-2008 
ನಿರ್ದೇಶಕರು, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ನಿರ್ದೇಶನಾಲಯ 
ಬೆಂಗಳೂರು 




















ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 359 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 53 SPS 2008, Bangalore, Dated: 19" March 2008 

Sri P. Muniswamy, IPS (KN 97) under orders of transfer as Superintendent of Police, Ramanagar 
District, Ramanagara is posted with immediate effect and until further orders as Deputy Commandant 
General, Home Guards and 5/0 Deputy Director of Civil Defence, Bangalore vice Sri K.V. Sridhar, IPS 
transferred. 

Shri Ravindra Prasad, IPS (KN 98) Superintendent of Police, Davanagere District, Davangere is 
transferred with immediate effect and posted until further orders as Superintendent of Police, 
Chikkaballapur District, Chikkaballapur vice Sri T.G. Krishna Bhatta, IPS, transferred. 

Shri K.V. Sridhar, IPS (KN 99) Deputy Commandant General Home Guards and E/o Deputy 
Director of Civil Defence, Bangalore is transferred with immediate effect and posted until further orders as 
Superintendent of Police. Chamarajanagar District, Chamarajanagara in the existing vacancy. 

Smt Sonia Narang, IPS (KN 2002), waiting for posting is posted with immediate effect and until 
further orders as superintendent of Police, Davanagere District, Davanagere vice Sri Ravindra Prasad, 
IPS transferred. 

Shri T.G. Krishna Bhatta, IPS Superintendent of Police, Chikkaballapur District, Chikkaballapur is 
transferred with immediate effect and posted until further orders as Superintendent of Police Ramanagara 
District, Ramanagara relieving Sri H.S. Revanna, IPS of the charge of the post of Superintendent of 
Police, Ramanagara District. 

By Order and in the name of the President of India, 
P.R. 360 ASHOK. P. ATRE 
Under Secretary to Government, 
Department of Personnel And Administrative Reforms 
(Services-IV) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ೨೧೫ 





HIGH COURT OF KARNATAKA 
NOTIFICATION No. HCE 1/2005 Bangalore Dated: 24" March 2008 

In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules 1973, and all other 
powers enabling thereunto, Hon'ble the Chief Justice is pleased to promote, Smt. K. Pushpalatha Kumari, 
Section Officer as Assistant Registrar (Group-'A') in grade of Rs. 14050-350-14400-400-16800-450- 
19500-525-22650-600-25050, with immediate effect, in the vacancy caused due to retirement of Smt. KV. 
Saraswathi, Assistant Registrar. 

By Order of Hon'ble the Chief Justice, 
P.R. 361 R.B. BUDIHAL 


Registrar General 
ಸಾರಿಗೆ ಸಚಿವಾಲಯ 


ಅಧಿಸೂಚನೆ 
ನಂ. ಸಾರಿಇ 286 ಸಾಅಸೇ 2007, ಬೆಂಗಳೂರು, ದಿನಾಂಕ :20ನೇ ಮಾರ್ಚ್‌ 2008. 

ಸಾರಿಗೆ ಇಲಾಖೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಹಾಗೂ ಪಿಂಚಣಿಗಳ ಕ್ರಮಬದ್ಧತೆ) 
ನಿಯಮಗಳು 1978ರ ನಿಯಮ 2(3) ರ ಅನ್ವಯ ಕಲಂ 3ರಲ್ಲಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525- 
22650-600-25050ರ ಪ್ರಾದೇಶಿಕ ಸಾರಿಗೆ ಹುದ್ದೆಗಳಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ ಪ್ರಸ್ತುತ ಅವರುಗಳು 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳಲ್ಲಿಯೇ ಮುಂದುವರಿಸಲಾಗಿದೆ. 

2007ರ ಕರ್ನಾಟಕ ನಾಗರೀಕ ಸೇವೆ (ಪರಿಷ್ಕೃತ ವೇತನ) ನಿಯಮಾವಳಿಗಳನ್ವಯ ವೇತನ ನಿಗದಿ ದಿನಾಂಕ:1-7- 
2005ರಿಂದ ಜಾರಿಗೆ ಬಂದಿರುವುದರಿಂದ ದಿನಾಂಕ:30-6-2005ರ ವರೆಗೆ 1998ರ ವೇತನ ಶ್ರೇಣಿ ರೂ. 7400-13120 ಮತ್ತು 
ತದನಂತರ ಅವಧಿಗೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525-22650-600-25050 
ರಂತೆ ಅನ್ವಯಿಸುತ್ತದೆ. 








ಕ್ತ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಯ ಹೆಸರು ಮತ್ತು ಪೂರ್ವಾನ್ವಯವಾಗಿ ಸ್ಥಾನಪನ್ನ ಆಧಾರದ ಮೇರೆಗೆ 
ಸಂ. ಕಛೇರಿ ನಿಯತಗೊಳಿಸಿದ ದಿನಾಂಕ 
1 ಶ್ರೀ ಐ.ಬಿ. ಆವಟೆ 25-6-2002 


ಪ್ರಾದೇಶಿಕ ಸಾರಿಗೆ 

ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ ಬಾಗಲಕೋಟೆ, 
2 ಶ್ರೀ ಕೆ. ಸುರೇಂದನಾಥ್‌, 25-6-2002 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ, 

(ದಿನಾ೦ಕ 31-1-2008 ರಂದು ವಯೋನಿವೃತ್ತಿ 




















ಹೊಂದಿದ್ದಾರೆ) 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 388 ಕೆ.ಎಸ್‌. ಶ್ರೀಧರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾರಿಗೆ ಇಲಾಖೆ 


HIGH COURT OF KARNATAKA 
NOTIFICATION No. GOB (1) 3/2008, Bangalore, Dated: 25" March 2008 

The Presiding Officer of the Court of Addl. Civil Judge (Jr. Dn.) and JMFC., Aland, is concurrently 
appointed as the Presiding Officer of the Court of Civil Judge (Jr. Dn) & JMFC., Aland (Vacant Court), with 
immediate effect and until further orders. 

By Order of the High Court, 
P.R. 392 R.B. BUDIHAL 
Registrar General 


೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB (1) 1/2008, Bangalore, Dated: 20" March 2008 
In partial modification of this office Notification of even number dated 29.8.2007 the Presiding 
Officer of the Court of Il Addl. District & Sessions Judge, Mysore is concurrently appointed as the 
Presiding Officer of the Fast Track Court-IV, Mysore,(Vacant Court), with immediate effect and until 
further orders. 
By Order of the High Court, 
P.R. 393 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 13(1)/2008, Bangalore, Dated: 26" March 2008 
In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No. 2/1974), the High Court of Karnataka hereby appoints the prl. Civil 
Judge (Jr. Dn) and JMFC., Chamarajanagar, as Addl. Chief Judicial Magistrate, Chamarajanagar, from 
2.00 p.m. to 11.00 p.m. on 12.3.2008, during the absence of civil Judge (Sr. Dn) and CJM,, 
Chamarajanagar. 
By Order of the High Court, 
P.R. 394 Assistant Registrar 
HIGH COURT OF KARNATAKA 
NOTIFICATION 
No. GOB (1) 1/2008, Bangalore, Dated: 29" March 2008 
Sri Hanchate Sanjeevkumar, District Judge, OOD Leave Reserve High Court of Karnataka, 
Bangalore is transferred and posted as Il Addl District and Sessions Judge, D.K. MANGALORE, (Vice Sri 
R.S. Beerannavar —Due to retire from service w.e.f., 31-3-2008) in the interest of public service, to take 
effect from the forenoon of 1-4-2008. 
Sri Hanchate Sanjeevkumar, newly appointed District Judge under Government Notification No. 
DPAR 02 SHC 2008 dated 13.2.2008, shall report before the prl. District & Sessions Judge, D.K. 
Mangalore and should undergo Court training till 19" April, 2008 by sitting in court alongwith the Pr. 
District & Sessions Judge Addl. District & Sessions Judge, Mangalore, and observing and understanding 
the Court proceedings and he shall discharge his regular duties from 21° April, 2008. 
By Order of the High Court, 
P.R. 395 R.B. BUDIHAL 
Registrar General 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 30 ಎಫ್‌ಪಿಪಿ 2008, ಬೆ೦ಗಳೂರು, ದಿನಾಂಕ 19ನೇ ಮಾರ್ಚ್‌ 2008. 
ಸರ್ಕಾರದ ಅಧಿಸೂಚನೆ ಸಂ. ಸಿಆಸುಇ 128 ಎಸ್‌ ಎ ಎಸ್‌ 07 ದಿನಾಂಕ: 15.3.2008 ರನ್ವಯ ಶ್ರೀ ಎನ್‌. 
ಚನ್ನಪ್ಪ ಗೌಡ, ಭಾಅಸೇ (ಕರ್ನಾಟಕ-1999) ಇವರನ್ನು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ೨೧೭ 





ನಿಯಮಿತ, ಬೆಂಗಳೂರು ಇಲ್ಲಿ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 357 ಪಿ. ಶಿವರಾಮ್‌ ಭಟ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 100 ಟಿಎಂಇ 99, ಬೆಂಗಳೂರು, ದಿನಾಂಕ 20ನೇ ಮಾರ್ಚ್‌ 2008. 
ಸಾರಿಗೆ ಇಲಾಖೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಹಾಗೂ ಪಿಂಚಣಿಗಳ ಕ್ರಮಬದ್ಧತೆ) 
ನಿಯಮಗಳು 1978ರ ನಿಯಮ 2(3)ರ ಅನ್ವಯ ಕಲಂ 3ರಲ್ಲಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525- 
22650-600-25050 ರ ಪ್ರಾದೇಶಿಕ ಸಾರಿಗೆ ಹುದ್ದೆಗಳಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ ಪ್ರಸ್ತುತ ಅವರುಗಳು 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳಲ್ಲಿಯೇ ಮುಂದುವರಿಸಲಾಗಿದೆ. 
2007ರ ಕರ್ನಾಟಕ ನಾಗರೀಕ ಸೇವಾ (ಪರಿಷ್ಕೃತ ವೇತನ) ನಿಯಮಾವಳಿಗಳನ್ವಯ ವೇತನ ನಿಗದಿ ದಿನಾಂಕ:1-7- 
2005ರಿಂದ ಜಾರಿಗೆ ಬಂದಿರುವುದರಿಂದ ದಿನಾಂಕ:30-6-2005ರವರೆಗೆ 1998ರ ವೇತನ ಶ್ರೇಣಿ ರೂ. 7400-13120 ಮತ್ತು 
ತದನಂತರ ಅವಧಿಗೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525-22650-600-25050 
ರಂತೆ ಅನ್ವಯಿಸುತ್ತದೆ. 








ಸ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯ ಹೆಸರು ಮತ್ತು ಪೂರ್ವಾನ್ಹಯವಾಗಿ ಸ್ಥಾನಪನ್ನ ಆಧಾರದ ಮೇರೆಗೆ 
ಸಂ. ಕಛೇರಿ ನಿಯತಗೊಳಿಸಿದ ದಿನಾಂಕ 
| ಶ್ರೀ ಸೈಯ್ಯದ್‌ ಶಫೀ ಅಹಮದ್‌, 11-8-1999 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಪ್ರಾದೇಶಿಕ ಸಾರಿಗೆ ಕಛೇರಿ ಯಲಹಂಕ 
2 ಶ್ರೀ ಹೆಚ್‌.ಎನ್‌. ರಮೇಶ್‌, 11-8-1999 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಪ್ರಾದೇಶಿಕ ಸಾರಿಗೆ ಕಛೇರಿ ಬೀದರ್‌ 
3 ಶ್ರೀ ಮಹಮ್ಮದ್‌ ದಸ್ತಗೀರ್‌, 11-8-1999 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಪ್ರಸ್ತುತ ಕಾನೂನು 
ಅಧಿಕಾರಿ, ಸಾರಿಗೆ ಆಯುಕ್ತರ ಕಛೇರಿ 
ಬೆ೦ಗಳೂರು 

4 ಶ್ರೀ ಜಿ.ಎಸ್‌. ಪಾಟೀಲ್‌, 11-8-1999 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗುಲ್ಬರ್ಗಾ 
5 ಶ್ರೀ ಬಿ. ಸೇವಾನಾಯ್ಕ, 11-8-1999 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪುತ್ತೂರು 
6 ಶ್ರೀ ಎಲ್‌. ನಂಜರಾಜ ಅರಸ್‌, 11-8-1999 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ 

ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಲೆಕ್ಟಾನಿಕ್‌ ಸಿಟ 
ಬೆ೦ಗಳೂರು 

7 ಶ್ರೀ ರಜಪೂತ್‌ ಕಿರಣ್‌ಸಿಂಗ್‌ 11-8-1999 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಗದಗ 



































೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 








| 2 3 
8 ಶ್ರೀ ಎಸ್‌. ಮಂಜುನಾಥಯ್ಯ 11-8-1999 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೊಸಪೇಟೆ 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 397 ಕೆ.ಎಸ್‌. ಶ್ರೀಧರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾರಿಗೆ ಇಲಾಖೆ 




















HIGH COURT OF KARNATAKA 
NOTIFICATION 
No. GOB (1) 1/2008, Bangalore, Dated: 24" March 2008 
PART-A 
The following transfer and postings of officers of Judicial Department in the cadre of District 


Judges are ordered in the interest of public service, to take effect from 21° April, 2008: 














Sl. Name of the Officer Present Charge Charge to which posted 

No 

1 Sri Jayateertha N. Havanur, Ill Addl. District & Sessions | Il Addl. District & Sessions 
Judge, Bijapur. Judge, Bijapur, (Vacant Post) 

2 Sri Pandurang V. Singri, || Addl. District & Sessions | | Addl. District & Sessions 
Judge, Belgaum Judge, Belgaum. (Vacant Post) 

3 Sri Channabasappa 5. Malagi | Ill Addl. District & Sessions | Il Addl. District & Sessions 
Judge, Belgaum Judge, Belgaum, (Vice Sri P.V. 

Singri-Transferred) 




















PART-B 
The following newly appointed District Judges under Government Notification No. DPAR 02 SHC 
2008 dated 13.2.2008, on completion of their foundation course, are posted to the charges noted against 
their names with immediate effect.They should report before the concerned Prl.City Civil & Sessions 
Judge/Prl. District & Sessions Judge of the place where they are posted and should undergo Court 
training till 19" April, 2008 by sitting in Court alongwith the Pri. City Civil & Sessions Judge’ Prl. District & 
Sessions Judge/Addl. District & Sessions Judge and observing and understanding the Court proceedings 


and they shall discharge their regular duties from 21° April, 2008: 














Sl. Name of the present Designation of the Charge to which posted 

No Officer 

1 Sri N. Rudramuni, Ill Addl. District & Sessions 
District Judge Judge, Belgaum. 
(Under Training) (Vice Sri C.S. Malagi Transferred) 

2 | Sri Shivashankar Amarannavar, XX Addl. City Civil & Sessions Judge, 
District Judge Bangalore City, (Vacant Post) 
(Under Training) 

3 |SriRJ. Satish Singh XXIV Addl. City Civil & Sessions Judge, 
District Judge Bangalore City, (Vacant Post) 














(Under Training) 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ೨೧೯ 
1 2 3 
4 | Smt. Uma. M.G. Ill Addl. District & Sessions 
District Judge Judge, Mysore. 
(Under Training) (Vacant Post) 
5 |SriV. Srishananda, Il Addl. District & Sessions 
District Judge Judge, Gulbarga. 


(Under Training) 


(Vacant Post) 





6 | Sri Hanchate Sajeevkumar, 
District Judge 
(Under Training) 


Leave Reserve, 
High Court of Karnataka, Bangalore 
(Vacant Post) 





7 | Smt Mahalaxmi Nerale, 
District Judge 
(Under Training) 


XXIX Addl. City Civil & Sessions Judge, 
Bangalore City (Vacant Post) 





8 | Sri Master R.K.G.M.M. 
Mahaswajmiji, 


District Judge 








(Under Training) 





Ill Addl. District & Sessions 
Judge, Bijapur 
(Vice Sri J.N. Havanur-Transferred) 








By Order of the High Court, 
P.R. 396 R.B. BUDIHAL 
Registrar General 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 243 ಎಲ್‌ಸಿಇ 2006, ಬೆಂಗಳೂರು, ದಿನಾಂಕ :20ನೇ ಮಾರ್ಚ್‌ 2008. 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977 ಹಾಗೂ 
ಸರ್ಕಾರಿ ಆದೇಶ ಸಂಖ್ಯೆ:ಲಾ 11 ಎಲ್‌ಸಿಇ 2003 ದಿನಾಂಕ:13-1-2005ರಲ್ಲಿ ನಮೂದಿಸಲಾದ ಷರತ್ತು ಮತ್ತು ನಿಬಂಧನೆ 
ಗಳಿಗೊಳಪಟ್ಟು ಶ್ರೀ ಶಶಿಕಾಂತ ಇವರನ್ನು ದಿನಾಂಕ:20-1-2007 ರಿಂದ ಅನ್ವಯವಾಗಿರುವಂತೆ ಎರಡು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕಡೂರಿನ ತ್ವರಿತಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ಮುಂದುವರಿಸಲಾಗಿದೆ. 

ಈ ಹಿಂದೆ ಹೊರಡಿಸಲಾಗಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಲಾ 243 ಎಲ್‌ಸಿಇ 2006 ದಿನಾಂಕ: 
16-2-2008ನ್ನು ಹಿಂಪಡೆಯಲಾಗಿದೆ. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 398 ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 78 ಸಅಸೇ 2008, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌ 2008. 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿರುವ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ರೂ. 14050-350-14400-400-16800-450-19500-525-22650-600-25050 ರ ವೇತನ ಶ್ರೇಣಿಯ 
ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ 
ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 








೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 
ಈ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ: ಇಲಾಖೆ 
ಸಂ. 


ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 





1 ಡಿ.ಆರ್‌. ಶಶಿಧರ 
ಶಾಖಾಧಿಕಾರಿ, 
ಲೋಕೋಪಯೋಗಿ ಇಲಾಖೆ 


ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-1) 

ಶ್ರೀ ಆರ್‌.ಎಸ್‌. ಇಟಗಿ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 





2 ಹೆಚ್‌.ಸಿ. ರಾಜಪ್ಪ 
ಶಾಖಾಧಿಕಾರಿ (ನಿಯೋಜನೆ ಮೇಲೆ 
ತಹಶೀಲ್ದಾರ್‌, ನೆಲಮಂಗಲ) 


ಅಧೀನ ಕಾರ್ಯದರ್ಶಿ, 

ಲೋಕೋಪಯೋಗಿ ಇಲಾಖೆ (ಸೇವೆಗಳು-ಎ) 

ಶ್ರೀ ಬಿ.ಎಂ. ಲಕ್ಷ್ಮೀನಾರಾಯಣ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 





3 ಬಿ.ಸಿ. ಪ್ರಕಾಶ 

ಶಾಖಾಧಿಕಾರಿ, ಅರಣ್ಯ, ಜೀವಿಶಾಸ ಮತು 
ಮೆ po] 

ಪರಿಸರ ಇಲಾಖೆ 


ಅಧೀನ ಕಾರ್ಯದರ್ಶಿ, 

ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ (ಕೈಗಾರಿಕಾಭಿವೃದ್ಧಿ) 
ಶ್ರೀ ಎಲ್‌.ಎಸ್‌. ವಾಸನ್‌ರವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 





4 ಯು.ಕೆ. ಬೂದಿಹಾಳ್‌ 
ಶಾಖಾಧಿಕಾರಿ, ಶಿಕ್ಷಣ ಇಲಾಖೆ 











ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆರ್ಥಿಕ ಕೋಶ) 
ಇಲ್ಲಿ ಹೊಸದಾಗಿ ಸೃಜಿಸಲಾದ ಹುದ್ದೆ 





ಭಾಗ-1 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಗಳನ್ನು ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಜಾಗಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 








ನೇಮಿಸಲಾಗಿದೆ: 
ಕ್ರ. ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ 
ಸಂ. ಶ್ರೀ/ಶ್ರೀಮತಿ 
1 ಎಂ. ವಾಸುದೇವಮೂರ್ತಿ ಅಧೀನ ಕಾರ್ಯದರ್ಶಿ, 


ಅಧೀನ ಕಾರ್ಯದರ್ಶಿ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಗಣಿ)-ಶ್ರೀ 
ಜಯಚಂದ್ರ ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ 





2 ಆರ್‌.ಎಸ್‌. ಇಟಗಿ 
ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-1) 


ಅಧೀನ ಕಾರ್ಯದರ್ಶಿ, 
ಕೃಷಿ ಇಲಾಖೆ -ಶ್ರೀಮತಿ ಎಸ್‌.ಆರ್‌. ಪದ್ಮ ಇವರ 
ಸ್ವಇಚ್ಛಾ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ 





3 ಬಿ.ಎಂ. ಲಕ್ಷ್ಮೀನಾರಾಯಣ 
ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ ಇಲಾಖೆ 
(ಸೇವೆಗಳು-ಎ) 











ಅಧೀನ ಕಾರ್ಯದರ್ಶಿ 
3ನೇ ರಾಜ್ಯ ಹಣಕಾಸು ಆಯೋಗ-ಶ್ರೀ ಕೆ.ಆರ್‌. ವಲ್ಲೂರ್‌ 
ಅವರ ನಿಯೋಜನೆಯಿಂದ ತೆರವಾದ ಸ್ಥಾನದಲ್ಲಿ 





ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 400 


ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 173 ಸೇಇಮು 2007, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌ 2008. 
ಶ್ರೀ ಎಸ್‌. ದೇವಿ ಪ್ರಸಾದ್‌, ಜಂಟೀ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ. 24450-31800ಗಳ ವೇತನ ಶ್ರೇಣಿಯ, ನಿರ್ದೇಶಕರು, ಸಾರ್ವಜನಿಕ 
ಶಿಕ್ಷಣ ಇಲಾಖೆ ವೃಂದಕ್ಕೆ ಸ್ಥಾನಪನ್ನ ಪದೋನ್ನತಿ ನೀಡಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ, ಇಲ್ಲಿಗೆ 
ನೇಮಿಸಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ೨೨೧ 





ಶ್ರೀ ಮೋರ್‌ ಒಬೇದುಲ್ಲಾ, ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುಲ್ಬರ್ಗಾ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು (ಪ್ರಾಥಮಿಕ ಶಿಕ್ಷಣ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆ೦ಗಳೂರು ಇಲ್ಲಿಗೆ ಅಂದರೆ ಶ್ರೀ ಕೆ. ಗಂಗಪ್ಪಗೌಡ, ಇವರು ದಿನಾ೦ಕ: 31-3-2008 ರಂದು ವಯೋ ನಿವೃತ್ತಿ ಹೊಂದಿ 
ತೆರವಾಗುವ ಸ್ಥಳಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 401 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 19 ಸಾಸಂಸೇ 2008, ಬೆಂಗಳೂರು, ದಿನಾಂಕ 29ನೇ ಮಾರ್ಚ್‌ 2008. 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪ ಕಲಂ 2 ರಲ್ಲಿ 
ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಗಳ ನಿಯಮಾವಳಿಗಳು, 1961ರ ನಿಯಮ 3(3)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಾದ ಶ್ರೀ ಎಸ್‌.ಕೆ. ಪರಮೇಶ್‌, 
ನಿರ್ದೇಶಕರು (ತಾಂತ್ರಿಕ) ಮತ್ತು ಶ್ರೀ ಕೆ.ಎ. ರಾಜಕುಮಾರ್‌, ನಿರ್ದೇಶಕರು (ಕಾರ್ಯಾಚರಣೆ) ಇವರನ್ನು ಕರ್ನಾಟಕ ರಾಜ್ಯ 
ರಸ್ಕೆ ಸಾರಿಗೆ ಸಂಸ್ಥೆಯ ಮಂಡಳಿ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 402 ಕೆ.ಎಸ್‌. ಶ್ರೀಧರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾರಿಗೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 30 ಆಸೇವ 2008, ಬೆಂಗಳೂರು, ದಿನಾಂಕ:24ನೇ ಮಾರ್ಚ್‌ 2008. 
ಶ್ರೀ ಕೆ.ಹೆಚ್‌. ಕಾಕನೂರ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ 
ಸಹಾಯಕರು, ಬಿಜಾಪುರ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬಿಜಾಪುರ-ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 403 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 17 ಕೆಎಂಯು 2008, ಬೆಂಗಳೂರು, ದಿನಾಂಕ:24ನೇ ಮಾರ್ಚ್‌ 2008. 
ಶ್ರೀ ಹೆಚ್‌. ಎನ್‌. ಅನ೦ತರಾಮು, ರಾಜ್ಯ ಪತ್ರಾಂಕಿತ ಸಹಾಯಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ನಿರ್ದೇಶನಾಲಯ, ಮೈಸೂರು ಇವರು ದಿನಾಂಕ:31-5-2008ರಂದು ವಯೋನಿವೃತ್ತಿ ಹೊಂದಲಿದ್ದು, ಇವರು ಆ ದಿನದ 
ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸರ್ಕಾರದ ಸೇವೆಯಿಂದ ನಿವೃತ್ತಿ ಹೊಂದುತ್ತಾರೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 404 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ವಿಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಲ 96 ಎಲ್‌ಇಟಿ 2008, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌ 2008. 
ವಿಷಯ : ಉಪಧನ ಪಾವತಿ ಕಾಯ್ದೆಯಡಿ ಮೇಲ್ಮನವಿ ಅರ್ಜಿಗಳನ್ನು ವರ್ಗಾಯಿಸುವ ಬಗ್ಗೆ 


ಉಲ್ಲೇಖ: 1 ಕಾರ್ಮಿಕ ಆಯುಕ್ತರ ಪತ್ರ ಸಂಖ್ಯೆ.ಎಂಡಬ್ಲ್ಯೂಎ-2/ಪಿಜಿಎ/ಸಿಆರ್‌-74/07-08, 
ದಿನಾಂಕ:3/7/03/2008. 
2. ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಕಾಇ 87 ಎಲ್‌ಇಟಿ 2007, ದಿನಾಂಕ:7.1.2008 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಲ 87 ಎಲ್‌ಇಟಿ 2007, ದಿನಾಂಕ:7.1.2008ರಲ್ಲಿ ಶ್ರೀ ಜೆ.ಎಂ. 
ಜಯದೇವಯ್ಯ, ಸಹಾಯಕ ಕಾರ್ಮಿಕ ಆಯುಕ್ತರು ಇವರಿಗೆ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಪದೋನ್ನತಿ ನೀಡಿ 
ಬೆಂಗಳೂರು ಪ್ರಾದೇಶಿಕ-2 ವಿಭಾಗಕ್ಕೆ ನೇಮಿಸಲಾಗಿದೆ. ಸದರಿ ಅಧಿಕಾರಿಯವರು ಸಹಾಯಕ ಕಾರ್ಮಿಕ ಆಯುಕ್ತರಾಗಿದ್ದಾಗ 
ಉಪಧನ ಪಾವತಿ ಕಾಯ್ದೆ 1972ರಲ್ಲಿ ಪ್ರಕರಣ 3ರಲ್ಲಿ ನಿಯಂತ್ರಣಾಧಿಕಾರಿಗಳಾಗಿ ಹಾಗೂ ಗುತ್ತಿಗೆ ಕಾರ್ಮಿಕ (ನಿಯಂತ್ರಣ 
ಮತ್ತು ರದ್ಧತಿ) ಕಾಯ್ದೆ 1976ರ ಕಲಂ 6ರ ಅಡಿಯಲ್ಲಿ ನೋಂದಣಿ ಅಧಿಕಾರಿಗಳಾಗಿ ಕಲಂ 11ರ ಅಡಿಯಲ್ಲಿ ಲೈಸೆನ್ಸಿಂಗ್‌ 
ಆಫೀಸರ್‌ ಆಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸದರಿ ಅಧಿಕಾರಿಯವರು ಸಹಾಯಕ ಕಾರ್ಮಿಕ ಆಯುಕ್ತರಾಗಿ ಮೇಲ್ಕಂಡ 
ಕಾಯ್ದೆಗಳ ಅಡಿಯಲ್ಲಿ ನಿಯಂತ್ರಣಾಧಿಕಾರಿ, ನೋಂದಣಾಧಿಕಾರಿ ಹಾಗೂ ಲೈಸೆನ್ಸಿಂಗ್‌ ಅಧಿಕಾರಿಗಳಾಗಿ ತಾವು ಹೊರಡಿಸಿದ 
ಆದೇಶಗಳ ವಿರುದ್ಧ ತಾವೇ ಮೇಲ್ಮನವಿ ಪ್ರಾಧಿಕಾರಿಯಾಗಿ ವಿಚಾರಣೆ ನಡೆಸುವುದು ಸಮಂಜಸವಲ್ಲ. ಆದ್ದರಿಂದ ಆಡಳಿತಾತ್ಮಕ 
ದೃಷ್ಟಿಯಿಂದ ಮೇಲ್ಕಂಡ ಕಾಯ್ದೆಗಳಡಿಯಲ್ಲಿ ಸದರಿ ಅಧಿಕಾರಿಯವರು ನಿಯಂತ್ರಣಾಧಿಕಾರಿಯಾಗಿ ನೋಂದಾಣಾಧಿಕಾರಿಯಾಗಿ 
ಹಾಗೂ ಲೈಸೆನ್ಸಿಂಗ್‌ ಅಧಿಕಾರಿಯಾಗಿ ಇತ್ಯರ್ಥಪಡಿಸಿರುವ ಎಲ್ಲ ಕಡತಗಳ ಪ್ರಕರಣಗಳಿಗೆ ಅನ್ವಯಿಸುವಂತೆ ಉಪ ಕಾರ್ಮಿಕ 
ಆಯುಕ್ತರು, ಪ್ರಾದೇಶಿಕ -1, ಬೆ೦ಗಳೂರು ಇವರನ್ನು ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 405 ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 43 ಸೇಲೋಯು 2008, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌ 2008. 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ದಿನಾಂಕ:11-1-2008ರ ಅಧಿಸೂಚನೆ 
ಸಂಖ್ಯೇಲೋಇ 467 ಸೆಸಎ 2007ರಲ್ಲಿ ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಕೆ. ಶ್ರೀನಿವಾಸ, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರ ಸೇವೆಯನ್ನು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇಲ್ಲಿ ಖಾಲಿ ಇರುವ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಹುದ್ದೆಗೆ ನೇಮಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 
ಶ್ರೀ ಕೆ. ಶ್ರೀನಿವಾಸ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ ಹುದ್ದೆಗೆ ಪ್ರತಿ ನಿಯೋಜನೆಯ ಮೇರೆಗೆ ಮರು ನೇಮಕಾತಿ ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 406 ಪಿ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 197 ಎಲ್‌ಸಿಇ 2007, ಬೆಂಗಳೂರು, ದಿನಾಂಕ :24ನೇ ಮಾರ್ಚ್‌ 2008. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್‌.ಎನ್‌. ಸೋಮಣ್ಣ, ವಕೀಲರು, ಇವರನ್ನು ಕೋಲಾರದ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ೨೨೩ 





ಒಂದನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 407 ಇ. ಶಿವಾನಂದ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 42 ಸಮನ್ವಯ 2008, ಬೆಂಗಳೂರು, ದಿನಾಂಕ :29ನೇ ಮಾರ್ಚ್‌ 2008. 

ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಕಲಂ 74 ರನ್ವಯ ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ. ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತದ ನಿರ್ದೇಶಕರ 
ಮಂಡಳಿಗೆ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 408 ಸುರೇಶ್‌. ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 128 SAS 2008, Bangalore, Dated: 27" March 2008 

Sri K.M. Shivakumar, IAS (KN-78), waiting for posting is posted with immediate effect and until 
further orders as the Principal Secretary to Government, Transport, Department, Bangalore in the existing 
vacancy. 

Sri Ashok Kumar C. Manoli, IAS (KN-82) , Commissioner for Textile Development and Director of 
Handlooms and Textiles, Bangalore is transferred and posted until further orders as Principal Secretary to 
Government, Information Technology, Bio Technology and Science and Technology Department, 
Bangalore vice Sri M.N. Vidyashankar, IAS transferred. Sri Ashok Kumar C. Manoli shall take charge of 
the new post on 1-4-2008. 

Sri Ajay Seth, IAS (KN-87) waiting for posting is posted with immediate effect and until further 
orders as Secretary to Government DPAR (e-Governance), Bangalore relieving Sri R.B. Zalki, IAS of 
additional charge. 

The services of Sri G.L. Chandrasekaraiah, IAS (KN-94), waiting for posting are placed at the 
disposal of Commerce and Industries Department until further orders for being posted as Managing 
Director, Karnataka Silk Marketing Board Limited, Bangalore relieving Dr. H. Bhasker, IAS of additional 
charge. 

Dr. V. Chandrasekar, IAS (KN-99) waiting for posting is posted with immediate effect and until 
further orders as Deputy Secretary to Government Revenue Department, Bangalore in the existing 
vacancy. 

By Order and in the name of the President of India, 
P.R. 409 K.G. ANANTHA 
Under Secretary to Government, 
Department of Personnel And Administrative Reforms 
(Services-l) 


೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೭, ೨೦೦೮ ಭಾಗ - ೨ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 26 ಮೀಇಸೇ 2008, ಬೆಂಗಳೂರು, ದಿನಾಂಕ : 31ನೇ ಮಾರ್ಚ್‌ 2008. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಸಂಮೀ/56/ಮೀಇಸೇ/2004 ದಿನಾಂಕ:20-6-2005 ಹಾಗೂ ಸಂಖ್ಯೆ 
ಪಸಂಮೀ/39/ಮೀಇಸೇ/2006 (1) ದಿನಾಂಕ:29-6-2006ರಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957ರ 
ನಿಯಮ 32ರಡಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಲಾಗಿರುವ ಕೆಳಕಂಡ 
ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 14050-350-14400- 
400-16800-450-19500-525-22650-600-25050ರಲ್ಲಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿಯನ್ನು ನೀಡಿ ಪ್ರಸ್ತುತ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳಲ್ಲಿ ಮುಂದುವರೆಸಿ ಆದೇಶಿಸಿದೆ. 
ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಹುದ್ದೆ 
1 ಶ್ರೀ ಜಿ. ಭದಸ್ವಾಮಿ, 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಮೈಸೂರು 
ಘಿ ಶ್ರೀ ಹೆಚ್‌.ಎನ್‌. ನರಸಿಂಹಮೂರ್ತಿ, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ತುಮಕೂರು 
3 ಶ್ರೀ ಎಂ.ಎಸ್‌. ಅನಂತನಾರಾಯಣ 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 
ಮಂಡ್ಯ 
4 ಶ್ರೀ ಅಶೋಕ ವೈ. ಖಾನಾಪುರ, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ಚಿಕ್ಕಮಗಳೂರು 


























5 ಶ್ರೀ ಹೆಚ್‌.ಎಸ್‌. ಸಿದ್ದರಾಜು, 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ರಾಯಚೂರು 
6 ಶ್ರೀ ಎಂ. ಆದೆಪ್ಪ, 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 

ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ಬೆ೦ಗಳೂರು 

7 ಶ್ರೀ ಎ. ಜಯಶೀಲರೆಡ್ಡಿ, 

ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 
ನಿಯೋಜನೆ ಮೇರೆಗೆ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌ 
ಬಂಟ್ವಾಳ 

8 ಶ್ರೀ ಸುಧೀರ್‌ ಪಾಟೀಲ್‌ ಕುಲಕರ್ಣಿ 

ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 
ನಿಯೋಜನೆ ಮೇರೆಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು 
9 ಶ್ರೀ ಪಿ. ರಾಮಮೋಹನರೆಡ್ಡಿ, 

ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 

ಬಳ್ಳಾರಿ 

10 ||ಶ್ರೀ ವಿ. ವೆಂಕಟಾಚಲಯ್ಯ, 

ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 

ಕೋಲಾರ 


ಮೇಲ್ಕಂಡ ಅಧಿಕಾರಿಗಳ ಸ್ಥಾನಪನ್ನ ಬಡ್ತಿಯು ಕರ್ನಾಟಕ ಲೋಕ ಸೇವಾ ಆಯೋಗದ ಮೂಲಕ ಅಭ್ಯರ್ಥಿಗಳು 
ನೇರ ನೇಮಕಾತಿ ಹುದ್ದೆಗೆ ಆಯ್ಕೆಯಾಗಿ ಬಂದಾಗ ಅವರುಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲು ಇಲಾಖೆಯಲ್ಲಿ ಹುದ್ದೆಗಳು 
ಲಭ್ಯವಿಲ್ಲದಿದ್ದಲ್ಲಿ, ಬಡ್ತಿ ಹೊಂದಿದವರಲ್ಲಿ ಕಿರಿಯರನ್ನು ಹಿಂಬಡ್ತಿಗೊಳಿಸಲಾಗುವುದೆಂಬ ಷರತ್ತಿಗೊಳಪಟ್ಟು ಈ ಸ್ಥಾನಪನ್ನ ಬಡ್ತಿ 


ನೀಡಲಾಗಿರುತ್ತದೆ. 


























ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 410 ಡಿ.ಎಂ. ರಾಜಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


